ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ಐದನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಶನಿವಾರ, ದಿನಾಂಕ ೭೦ನೇ ಡಿಸೆ೦ಬರ್‌, 2೦14. 
(ಸಮಯ: ಬೆಳಗ್ಗೆ ೦೨.3೦ ಗಂಟಿಗೆ) 


1 ಶಾಸನ ರಚನೆ 
1. ವಿಧೇಯಕವನ್ನು ಮಂಡಿಸುವುದು 


(1) ಕರ್ನಾಟಕ ಸರೋವರ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ, 2೦14 


ಶ್ರೀ ೫.ರಮಾನಾಥ ರೈ (ಅರಣ್ಯ ಸಚಿವರು) ಅವರು:- 

ಅ) 2೦14ನೇ ಸಾಅನ ಕರ್ನಾಟಕ ಸರೋವರ ಸಂರಕ್ಷಣಿ ಮತ್ತು ಅಭಿವೃದ್ಧಿ ಪ್ರಾಧಿಕಾರ 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 

ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


(11) ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ 
(ತಿದ್ದುಪಡಿ) ವಿಧೇಯಕ, 2೦14 


ಶ್ರೀ ಅ.. ಜಯಚಂದ್ರ (ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳು ಹಾಗೂ ಸಂಸದೀಯ 

ವ್ಯವಹಾರಗಳು, ಶಾಸನ ರಚನೆ, ಪಶುಸಂಗೋಪನೆ ಮತ್ತು ಮುಜರಾಯಿ ಸಚಿವರು) ಅವರು:- 

ಅ) 2೦14ನೇ ಸಾಅನ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ 
ದತ್ತಿಗಳ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 

ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


11. ವಿಧೇಯಕಗಳನ್ನು ಹಿಂದಕ್ಕೆ ಪಡೆಯುವುದು. 


1 ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ವಿಧೇಯಕ, 2೦1೦. 


ಶ್ರೀ ಅ.ಬ. ಜಯಚಂದ್ರ (ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳು ಹಾಗೂ ಸಂಸದೀಯ 
ವ್ಯವಹಾರಗಳು, ಶಾಸನ ರಚನೆ,ಪಶುಸಂಗೋಪನೆ ಮತ್ತು ಮುಖರಾಯಿ ಸಚಿವರು) ಅವರು:- 
2೦1೦ನೇ ಸಾಅನ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ 


ಮತ್ತು ಸ೦ರಕ್ಷಣಾ ವಿಧೇಯಕವನ್ನು ಹಿ೦ಪಡೆಯಲು ಅನುಮತಿ ಕೋರುವುದು. 


ಪು.ತಿ.ನೋ,, 


ನ್ಯ 


2. ಕರ್ನಾಟಕ ಗೋವಧೆ ಪ್ರತಿಬಂಧಕ ಮತ್ತು ಜಾನುವಾರು ಪರಿರಕ್ಷಣೆ (ತಿದ್ದುಪಡಿ) 
ವಿಧೇಯಕ, 2೦1೨. 
ಶ್ರೀ ಟ.ಜ. ಜಯಚಂದ್ರ (ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳು ಹಾಗೂ 


"ಸಂಸದೀಯ ವ್ಯವಹಾರಗಳು, ಶಾಸನ ರಚನೆ ಮತ್ತು ಪಶುಸಂಗೋಪನೆ ಸಚಿವರು) 


ಅವರು:- 
2೦12ನೇ ಸಾಅನ ಕರ್ನಾಟಕ ಗೋವಧೆ ಪ್ರತಿಬಂಧಕ ಮತ್ತು ಜಾನುವಾರು ಪರಿರಕ್ಷಣೆ 


(ತಿದ್ದುಪಡಿ) ವಿಧೇಯಕವನ್ನು ಹಿಂಪಡೆಯಲು ಅನುಮತಿ ಕೋರುವುದು. . 


2. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 
1 ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ವಾಮಿ, ವೈ.ಎಸ್‌.ವಿ.ದತ್ತ, ಹೆಚ್‌.ಡಿ.ರೇವಣ್ಣ, 
ಎನ್‌.ಚಲುವರಾಯಸ್ವಾಮಿ, ಹೆಚ್‌.ಕೆ. ಕುಮಾರಸ್ವಾಮಿ ಹಾಗೂ ಇತರರು ರಾಜ್ಯದಲ್ಲ 


ಅತಿವೃಷ್ಟಿ ಮತ್ತು ಅನಾವೃಷ್ಟಿಬುಂದಾಗಿ ಬೆಳೆ ಹಾನಿ, ಜನ ಜಾನುವಾರುಗಳ ಜೀವ ಹಾನಿ, 
ಸಾರ್ವಜನಿಕರ ಆಸ್ತಿ, ರಸ್ತೆ ಮತ್ತು ಸೇತುವೆಗಳು ಹಾನಿಯಾಗಿರುವ ಬಗ್ಗೆ ಚರ್ಚೆ. 


2. ಶ್ರೀ ವಿ. ಸುನೀಲ್‌ಕುಮಾರ್‌ ಅವರು ಆಹಾರ ಹಾಗೂ ನಾಗರೀಕ ಪೂರೈಕೆ ಇಲಾಖೆಯಿಂದ 
ರಾಜ್ಯದ ಜನತೆಗೆ ಪಡಿತರಚೀಟ ವಿತರಿಸಲಾಗಿದೆ ಆದರೆ ಇಲಾಖೆಯು ಪಡಿತರಚೀಟಯಲ್ಲ 
ನಿರ್ವಹಣೆಯನ್ನು ಸುಧಾರಿಸುವ ನೆಪದಲ್ಲ ಪಡಿತರಚೀಟದಾರರ ಗಮನಕ್ಕೆ ತರದೆ 
ಹಲವಾರು ಪಡಿತರ ಚೀಟಗಳನ್ನು ರದ್ದು ಪಡಿಸುತ್ತಿರುವ ಬಗ್ಗೆ ಚರ್ಚೆ. 


3. ಶ್ರೀಯುತರುಗಳಾದ ಎಂ.ಪಿ. ಅಪ್ಪಚ್ಚುರಂಜನ್‌, ಕೆ.ಜ.ಬೋಪಯ್ಯ, ಎಸ್‌.ಅಂಗಾರ, 
ಎನ್‌.ಎ.ಹ್ಯಾರಿಸ್‌, ಜ.ಜ.ನಿ೦ಗಯ್ಯ, ಮಧು ಎಸ್‌. ಬಂಗಾರಪ್ಪ ಮತ್ತು ಇತರರು ಕಾಫಿ 
ಮತ್ತು ಇತರೆ ಬೆಳೆಯುವ ಸಣ್ಣ ಮತ್ತು ಅತಿ ಸಣ್ಣ ರೈತರು ಕಂದಾಯ, ಅರಣ್ಯ ಜಮೀನು, 
ಸಿ.ಎನ್‌.ಬ. ಮತ್ತು ಇತರೆ ಸರ್ಕಾರಿ ಭೂಮಿಗಳನ್ನು ಒತ್ತುವರಿ ಮಾಡಿಕೊಂಡು 
ವ್ಯವಸಾಯ ಮಾಡುತ್ತಿದ್ದಾರೆ ೮ ಎಕರೆಗಿಂತ ಕಡಿಮೆ ಒತ್ತುವರಿದಾರರನ್ನು 
ತೆರವುಗೊಳಸುವುದಿಲ್ಲ ಎಂದು ಘೋಷಣೆ ಮಾಡಿದ್ದರೂ ಕಾರ್ಯರೂಪಕ್ಕೆ ಬಾರದಿರುವ 
ಬಗ್ಗೆ ಹಾಗೂ ಸಾಗುವಳದಾರರನ್ನು ಒಕ್ಕಲೆಜ್ಜಸುತ್ತಿರುವ ಬಗ್ಗೆ ಚರ್ಚೆ. 


4. ಶ್ರೀಯುತರುಗಳಾದ ಬ.ಆರ್‌.ಯಾವಗಲ್‌, ಜೆ.ಟ. ಪಾಟೀಲ್‌, ಸಿದ್ದುನ್ಯಾಮಗೌಡ, ಜಿ.ಎಸ್‌. 
ಪಾಟೀಲ್‌, ಹೆಚ್‌.ವೈ.ಮೇಟ ಮತ್ತು ಯಶವ೦ತರಾಯಗೌಡ ಪಾಟೀಲ್‌ ಅವರುಗಳು 
ಮಹಾದಾಯಿ ನದಿ ಕೊಳ್ಳದಿ೦ದ ಕರ್ನಾಟಕದ ಪಾಲನ್ನು ಪಡೆದು ಉತ್ತರ ಕರ್ನಾಟಕದ 

: ಅನೇಕ ಯೋಜನೆಗಳನ್ನು ಯಶಸ್ವಿಗೊಳಸಬೇಕಾಗಿರುವ ಬಗ್ಗೆ ಚರ್ಚೆ. 


5. ಕ್ರೀಯುತರುಗಳಾದ ಎಲ್‌.ಎ. ರವಿಸುಬ್ರಮಣ್ಯ, ಎಸ್‌.ಸುರೇಶಕುಮಾರ್‌, ಎಂ. ಸತೀಶ್‌ 
ರೆಡ್ಡಿ, ಜ.ಎನ್‌. ವಿಜಯಕುಮಾರ್‌, ಆರ್‌. ಜಗದೀಶಕುಮಾರ್‌ ಅವರುಗಳು ಬೆಂಗಳೂರು 
ಮಹಾನಗರ ಪಾಅಕೆಯನ್ನು ಬೃಹತ್‌ ಬೆಂಗಳೂರು ಮಹಾನಗರ ಪಾಅಕೆಯನ್ನಾಗಿ 
ಪರಿವರ್ತಿಸಿದ ನಂತರವೂ ನಗರದ ಸಮಸ್ಯೆಗಳು ಬಗೆಹರಿದಿಲ್ಲ ಹಾಗೂ ಜ.ಜ.ಎಂ.ಪಿ. 
ವ್ಯಾಪ್ತಿಯ ಶಾಸಕರಿಗೆ ಇರುವ ಅಧಿಕಾರ ವ್ಯಾಪ್ತಿಯ ಸ್ಪಷ್ಟತೆ ಇಲ್ಲದಿರುವುದರ ಬಗ್ಗೆ ಚರ್ಚೆ. 


ವ: 


ತ 


6. ಶ್ರೀಯುತರುಗಳಾದ ಜಗದೀಶ ಶೆಟ್ಟರ್‌, ಗೋವಿಂದ ಎಂ. ಕಾರಜೋಳ, ಬಸವರಾಜ ಎಸ್‌. 
ಬೊಮ್ಮಾಯಿ, ಬ. ಸುರೇಶ್‌ಗೌಡ, ರಮೇಶ ಭೂಸನೂರ ಹಾಗೂ ಇತರರು ಕೃಷ್ಣಾ ಮತ್ತು 
ಕಾವೇರಿ ನ್ಯಾಯಾಧಿಕರಣ ತೀರ್ಪಿನ ನಂತರ ರಾಜ್ಯ ಸರ್ಕಾರ ಎರಡೂ ನದಿಗಳಲ್ಲ 
ಪಾಲನ್ನು ಬಳಕೆ ಮಾಡಲು ವಿಳಂಬ ಮಾಡಿರುವ ಬಗ್ಗೆ ಚರ್ಚೆ. 


7. ಶ್ರೀಯುತರುಗಳಾದ ಡಾ| ಕೆ.ಸುಧಾಕರ್‌, ಎಂ.ರಾಜಣ್ಣ ಮತ್ತು ಎಸ್‌.ಎನ್‌. ಸುಬ್ಬಾರೆಡ್ಡಿ 
ಅವರುಗಳು ಚಿಕ್ಕಬಳ್ಳಾಪುರ ಜಲ್ಲೆ ನಂದಿ ಹೋಬಳಯ ನೆಲಮಾಕಲಹಳ್ಳ ಗ್ರಾಮದಲ್ಲ 
ಸ್ಥಾಪಿಸಲು ಉದ್ದೇಶಿಸಲಾಗಿದ್ದ ಜವಳ ಪಾರ್ಕ್‌ ಯೋಜನೆಯನ್ನು ಸರ್ಕಾರ ಹಿಂಪಡೆದಿರುವ 


ಬಗ್ಗೆ ಚರ್ಚೆ. 
3. ಗಮನ ಸೆಳೆಯುವ ಸೂಚನೆಗಳು 


1 ಶ್ರೀ ಕೆ.ಎಂ. ಶಿವಅ೦ಂಗೇಗೌಡ ಅವರು ರಾಗಿ ಮತ್ತು ಮೆಕ್ಕೆ ಜೋಳದ ಬೆಲೆ ಕುಸಿದಿದ್ದು 
ಸರಿಯಾದ ಬೆಂಬಲ ಬೆಲೆಯನ್ನು ಘೋಷಿಸದೆ ರೈತರಿಗೆ ತೊ೦ದರೆಯಾಗಿರುವ ಬಗ್ಗೆ ಕೃಷಿ 
ರಾಜ್ಯ ಸಚಿವರ ಗಮನ ಸೆಳೆಯುವುದು. 


2. ಶ್ರೀಯುತರುಗಳಾದ ಹೆಚ್‌.ಎಸ್‌. ಪ್ರಕಾಶ್‌, ಹೆಚ್‌.ಡಿ.ರೇವಣ್ಣ, ಜ.ಜ.ನಿಂಗಯ್ಯ ಹಾಗೂ 
ಇತರರು ಹಾಸನ ನಗರ ಸಭೆ ಆಯುಕ್ತರು ಈ ಹಿಂದೆ ದಾಂಡೇಆ, ಮಂಡ್ಯ, 
ಚಿಕ್ಕಮಗಳೂರು ಮತ್ತು ಚಾಮರಾಜನಗರ ನಗರಸಭೆಗಳ ಪೌರಾಯುಕ್ತರಾಗಿ 
ಕಾರ್ಯನಿರ್ವಹಿಸಿದ ಅವಧಿಯಲ್ಲ ಹಲವಾರು ಅಕ್ರಮ ಮತ್ತು ಕಾನೂನು ಬಾಹಿರ 
ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಬಗ್ಗೆ ಪೌರಾಡಳತ, ಸ್ಥಳೀಯ ಸಂಸ್ಥೆಗಳು, 
ಸಾರ್ವಜನಿಕ ಉದ್ದಿಮೆಗಳ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಕ್ಚ್‌ ಸಚಿವರ 
ಗಮನ ಸೆಳೆಯುವುದು. 


3. ಶ್ರೀ ಕೆ.ಆರ್‌. ರಮೇಶ್‌ಕುಮಾರ್‌ ಅವರು ರಾಜ್ಯದಲ್ಲ ಕೃಷಿ ಉತ್ಪನ್ನ ಮಾರುಕಟ್ಟೆಗಳು, 
ಹಾಲು ಉತ್ಪಾದಕರ ಸಹಕಾರ ಸ೦ಘಗಳು ಹಾಗೂ ಮುಖಜರಾಯು ಇಲಾಖೆಗೆ ಸೇರಿದ 
ಹಣವನ್ನು ಸಹಕಾರಿ ಸ೦ಸ್ಥೆಗಳಲ್ಲ ಠೇವಣಿ ಇಡಲು ಅವಕಾಶ ಇಲ್ಲದಂತೆ ಜಾರಿಯಲ್ಲರುವ 
ಸರ್ಕಾರಿ ಸುತ್ತೋಲೆಯನ್ನು ಹಿಂತೆಗೆದುಕೊಳ್ಳುವ ಬಗ್ಗೆ ಸಹಕಾರ ಮತ್ತು ಸಕ್ಕರೆ ಸಚಿವರ 
ಗಮನ ಸೆಳೆಯುವುದು. 

4. ಶ್ರೀ ಹೆಚ್‌.ಡಿ. ರೇವಣ್ಣ ಅವರು ಹಾಸನ ಜಲ್ಲೆ ಹೊಳೆನರಸೀಪುರ ತಾಲ್ಲೂಕಿನ ಹೇಮಾವತಿ 
ಯೋಜನೆಯ ಬಲದಂಡೆ ನಾಲೆಯ 835ನೇ ವಿತರಣಾ ನಾಲೆಯನ್ನು ನೀರಾವರಿ 
ಸೌಲಭ್ಯವನ್ನು ಕಲ್ಚಸಲು ನಿರ್ಮಾಣ ಮಾಡಿ ಹಲವಾರು ವರ್ಷ ಕಳೆದಿದ್ದರೂ ಸಹ 
ಈವರೆಗೂ ಸದರಿ ನಾಲೆಯಲ್ಲ ನೀರನ್ನು ಹರಿಸದಿರುವುದರಿಂದ ರೈತರಿಗೆ ಉ೦ಟಾಗಿರುವ 
ತೊಂದರೆಯ ಬಧ್ಣೆ ಭಾರೀ ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


ಪು.ತಿ.ನೋ., 


Ro 


5. ಶ್ರೀ ಸಿ.ಆ. ರವಿ ಅವರು ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪ ಟ್ಟ ಧಾರ್ಮಿಕ ಸಂಸ್ಥೆಗಳ 
ವತಿಯಿಂದ ಒಟ್ಟು 21 ಶಿಕ್ಷಣ ಸಂಸೆ ಸ್ಥೆಗಳು ನಡೆಯುತ್ತಿದ್ದು ಅವುಗಳನ್ನು ಶಿಕ್ಷಣ ಇಲಾಖೆಗೆ 
ವಹಿಸುವ ಬಗ್ಗೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರ ಗಮನ ಸೆಳೆಯುವುದು. 


6. ಶ್ರೀ ಹೆಚ್‌.ಎಸ್‌. ಶಿವಶಂಕರ ಅವರು ದಾವಣಗೆರೆ ಸಣ್ಣ ನೀರಾವರಿ ಇಲಾಖೆಗೆ 
ಸಂಬಂಧಿಸಿದ ಉಪ ವಿಭಾಗದ ಕಾರ್ಯಭಾರ ಒತ್ತಡ ಕಡಿಮೆ pe ಹೊನ್ನಾಳ ಉಪ 
ವಿಭಾಗಕ್ಕೆ ಹರಪನಹಳ್ಳಿ ಮತ್ತು ಹರಿಹರ ತಾಲ್ಲೂಕುಗಳ ಕಾಮಗಾರಿಗಳ ನಿರ್ವಹಣೆಯನ್ನು 
ವಸುತ ಬಗ್ಗೆ ಸ ಸಣ್ಣ ನೀರಾವರಿ ಸಚವರ ಗಮನ ಸೆಳೆಯುವುದು. 


7. ಕ್ರೀ ಮನೋಹರ ಹೆಚ್‌. ತಹಶೀಲ್ದಾರ್‌ ಅವರು ಹಾವೇರಿ ಜಲ್ಲೆಯ ಹಾನಗಲ್‌ 
ತಾಲ್ಲೂಕಿನಲ್ಲಿ ಸಾರ್ವಜನಿಕರ ಆರೋಗ್ಯ. ಕಾಪಾಡುವ ಆಸ್ಪತ್ರೆಗಳ ಶೇಕಡಾ 5೦ರಷ್ಟು 
ವೈದ್ಯಾಧಿಕಾರಿ ಸಿಬ್ಬ೦ಂದಿವರ್ಗದವರ ಕೊರತೆಯಂದ ಸಾರ್ವಜನಿಕರಿಗೆ 
ತೊ೦ದರೆಯಾಗುತ್ತಿರುವ ಬಗ್ಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಗಮನ 
ಸೆಳೆಯುವುದು. | 


8. ಶ್ರೀ ಎಸ್‌.ಎನ್‌. ನಾರಾಯಣಸ್ವಾಮಿ.ಕೆ.ಎಂ. ಅವರು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲ 
ನಿಯಮ 32ರಲ್ಲಿ ಪ್ರಥಮ ದರ್ಜೆ ಸಹಾಯಕರಾಗಿ ಬಡ್ತಿ ಪಡೆದಿದ್ದ ದಿನಾಂಕದಿಂದ 
ಜೇಷ್ಠತೆಗೆ ಪರಿಗಣಿಸ ಲು ಶಿಕ್ಷಣ ಇಲಾಖೆಯು ಅನುಮತಿ ನೀಡಿ ಆದೇಶ. ಹೊರಡಿಸದಿರುವ 
ಬಗ್ಗೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರ ಗಮನ ಸೆಳೆಯುವುದು. 


೨. ಶ್ರೀ ಡಾ| ವಿಶ್ವನಾಥ ಈ. ಪಾಟೀಲ ಅವರು ಗ್ರಾಮೀಣ ನೀರು ಮತ್ತು ನೈರ್ಮಲ್ಯ 
ಯೋಜನೆಯ ಅಡಿಯಲ್ಲ ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವ ತಾಲ್ಲೂಕು/ಹೋಬಳ 
ಮಟ್ಟದ ಸಂಯೋಜಕರು/ಸ ಮನ್ವಯ ಸಿಬ್ಬ೦ದಿಗಳನ್ನು ಜಲ್ಲಾ ಪಂಚಾಯತ್‌ ಅಧೀನದಲ್ಲ 
ಅಥವಾ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲ 
ಕಾರ್ಯನಿರ್ವಹಿಸಲು ಅವಕಾಶ ಮಾಡಿಕೊಡುವ ಬಗ್ಗೆ ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


10.ಕ್ರೀ ಜ. ಸುರೇಶಗೌಡ ಅವರು ತುಮಕೂರು ತಾಲ್ಲೂಕಿನ ಹೆಬ್ದೂರಿಗೆ ಹೊಸ 
ಡಾ| ಅಂಬೇಡ್ಡರ್‌ ಭವನ ನಿರ್ಮಾಣದ ಮುಂದುವರೆದ ಕಾಮಗಾರಿಗೆ ಹಣ ಜಡುಗಡೆ 
ಮಾಡುವ ಬಗ್ಗೆ ಸಮಾಜ ಕಲ್ಯಾಣ ಹಾಗೂ ಹಿಂದುಳದ ವರ್ಗಗಳ ಕಲ್ಯಾಣ ಸಚಿವರ 
ಗಮನ ಸೆಳೆಯುವುದು. 


1. ಶ್ರೀಯುತರುಗಳಾದ ಹೆಚ್‌.ಕೆ. ಕುಮಾರಸ್ವಾಮಿ ಮತ್ತು ಜ.ಬ. ಜಾ ಅವರುಗಳು . 
ಮೈಸೂರು ತಾಲ್ಲೂಕು, ಕುಪ್ಪೇಗಾಲ ಗ್ರಾಮದಲ್ಲ ದಅತ . ಅಡುಗೆ ಸಹಾಯಕಿ ತಯಾರಿಸಿದ 
ಚಸಿಯೂಟ ಸೇವಿಸದಂತೆ ಆ ಗ್ರಾಮದ ಸವರ್ಣೀಯರು ಅಡ್ಡಿಪಡಿಸಿದ್ದು, ಇನ್ನೂ ಅಪ್ಪ ಶ್ಯತೆ 
ಆಚರಣೆಯು ಮುಂದುವರೆಯುತ್ತಿರುವ ಬಗ್ಗೆ ಸಮಾಜ ಕಲ್ಯಾಣ ಹಾಗೂ pA 
ವರ್ಗಗಳ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


ಪು.ತಿ.ನೋ., 


ಪತ 

12.ಕ್ರೀ ವಿಜಯಾನಂದ ಎಸ್‌. ಕಾಶಪ್ಪನವರ ಅವರು ಬಾಗಲಕೋಟಿ ಜಲ್ಲೆ ಹುನಗುಂದ 

ತಾಲ್ಲೂಕಿನ ಇಲಕಲ್ಲನ್ನು ಹೊಸ ತಾಲ್ಲೂಕನ್ನಾಗಿ ಘೋಷಿಸುವ ಬಗ್ಗೆ ಕಂದಾಯ ಸಚಿವರ 
ಗಮನ ಸೆಳೆಯುವುದು. 


13. ಕ್ರೀ ವಡ್ನಾಳ ರಾಜಣ್ಣ ಅವರು 2೦13-14ನೇ ಸಾಲನಲ್ಲ ದಾವಣಗೆರೆ ಜಲ್ಲೆಯಲ್ಲ ಅಡಿಕೆ 
ಬೆಳೆಗೆ ಕೊಳೆ ರೋಗ ಬಂದಿದ್ದು ಪರಿಹಾರ ಧನ ಘೋಷಿಸಿದ್ದರೂ ಈವರೆಗೂ ಪರಿಹಾರ 
ಧನ ಜಡುಗಡೆಯಾಗದಿರುವ ಬಗ್ಗೆ ಕಂದಾಯ ಸಚಿವರ ಗಮನ ಸೆಳೆಯುವುದು. 


14. ಶ್ರೀ ಎಸ್‌.ಭೀಮಾನಾಯಕ್‌ ಅವರು ಬಳ್ಳಾರಿ ಜಲ್ಲೆ ಹಗರಿಬೊಮ್ಮನಹಳ್ಳಿ ವಿಧಾನ ಸಭಾ 
ಕ್ಷೇತ್ರದ ಮರಿಯಮ್ಮನಹಳ್ಳಿ ಪೊಲೀಸ್‌ ಠಾಣೆಯ ಸಬ್‌ಇನ್ಸಪೆಕ್ಟರ್‌ರವರು ಬೈಕ್‌ ಮೇಲೆ 
ರಾಷ್ಟ್ರಧ್ವಜ. ಕಟ್ಟ ಜಾಥಾ ನಡೆಸುತ್ತಿದ್ದ ಯುವಕರ ಮೇಲೆ ಹಲ್ಲೆ ನಡೆಸಿ, 
ಸಾರ್ವಜನಿಕರೊಂದಿಗೆ ಅನುಚಿತವಾಗಿ ವರ್ತಿಸಿದ ಹಿನ್ನಲೆಯಲ್ಲ ಅವರ ಮೇಲೆ ಸೂಕ್ತ 
ಕ್ರಮ ಕೈಗೊಳ್ಳುವ ಬಗ್ಗೆ ಗೃಹ ಸಚಿವರ ಗಮನ ಸೆಳೆಯವುದು. 


15.ಕ್ರೀ ಸಿದ್ದುನ್ಯಾಮಗೌಡ ಅವರು ಬಾಗಲಕೋಟಿ ಜಲ್ಲೆ, ಜಮಖಂಡಿ ತಾಲ್ಲೂಕಿನಲ್ಲ ವಿದ್ಯುತ್‌ 
ಸರಬರಾಜು ಮಾಡುವ ಟ.ಸಿ ಮತ್ತು ಸ್ಟಾರ್ಟರ್‌ಗಳು ತುಂಬಾ ಹಳೆಯದಾಗಿದ್ದು, 
ಅವುಗಳನ್ನು ಬದಲಾಯಖಸಿ ಹೊಸ ಉಪಕರಣಗಳನ್ನು ಅಳವಡಿಸುವ ಬಗ್ಗೆ ಸಣ್ಣ ನೀರಾವರಿ 
ಸಚಿವರ ಗಮನ ಸೆಳೆಯುವುದು. | 


16.ಶ್ರೀ ಯು.ಜ. ಬಣಕಾರ ಅವರು ತುಂಗಾ ಮೇಲ್ಪಂಡೆ ಯೋಜನೆಯು ಹಿರೇಕೆರೂರ 
ತಾಲ್ಲೂಕಿನಲ್ಲಿ ನಿಧಾನ ಗತಿಯಿಂದ ಕಾರ್ಯನಿರ್ವಹಿಸುತ್ತಿರುವುದರಿಂದ ರೈತರಿಗೆ 
ತೊಂದರೆಯುಂಬಾಗಿರುವ ಬಗ್ದೆ ಭಾರೀ ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ 
ಸೆಳೆಯುವುದು. 


17.ಶ್ರೀ ವೈ.ಎಸ್‌.ವಿ. ದತ್ತ ಅವರು ಕಡೂರು ತಾಲ್ಲೂಕಿನ ಮದಗದ ಕೆರೆಗೆ ನೀರು ಹರಿಸುವ 
ಹೆಜ್ಜೆ ಜಲ ತಿರುವು ಯೋಜನೆ ಅನುಷ್ಠಾನದ ಬಣ್ಣಿ ಭಾರೀ ಮತ್ತು ಮಧ್ಯಮ ನೀರಾವರಿ 
ಸಚಿವರ ಗಮನ ಸೆಳೆಯುವುದು. 


18.ಶ್ರೀ ಡಿ.ಜ. ಶಾಂತನಗೌಡ ಅವರು ದೇವರ ಹೊನ್ನಾಅ ಏತ ನೀರಾವರಿ ಯೋಜನೆ 
ಪ್ರಾರಂಭವಾಗಿ 10 ವರ್ಷ ಕಳೆದರೂ ಸಹ ಕಾಮಗಾರಿ ಪೂರ್ಣಗೊಳ್ಳದಿರುವ ಬಗ್ಗೆ ಸಣ್ಣ 
ನೀರಾವರಿ ಸಚಿವರ ಗಮನ ಸೆಳೆಯುವುದು. 


19.ಶ್ರೀ ಎಂ.ರಾಜಣ್ಣ ಅವರು ಶಿಡ್ಲಘಟ್ಟ ತಾಲ್ಲೂಕಿನಲ್ಲ ರೇಷ್ಮೆ ಬೆಳೆಯುವ ರೈತರಿಗೆ ರೇಷ್ಮೆ 
ಬೆಳೆಯಲು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಬಗ್ಗೆ ಕೃಷಿ ಮಾರುಕಟ್ಟೆ ಮತ್ತು 
ತೋಟಗಾರಿಕೆ ಸಚಿವರ ಗಮನ ಸೆಳೆಯುವುದು. 


ಪು.ತಿ.ನೋ., 


2೦. 


21, 


ಅಮ, 


2೦. 


೨3. 


24. 


25. 


26. 


ಜಹಿ 


ಶ್ರೀಮತಿ ಶಾರದ ಮೋಹನ ಶೆಟ್ಟ ಅವರು ರಾಜ್ಯದ ಕರಾವಳ ಅಲ್ಲೆಗಳಲ್ಲಿ ಪ್ರತಿ ವರ್ಷ 
ತಾಂತ್ರಿಕ ಖೋಟ್‌ಗಳ ನಿರ್ಮಾಣದ ಗುರಿಯನ್ನು ಹೆಚ್ಚಿಸುವುದರ ಜೊತೆಗೆ ವಿಧಾನ ಸಭಾ 


` ಕ್ಷೇತ್ರವಾರು ಹಂಚಿಕೆ ಮಾಡುವ ಬಗ್ಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಹಾಗೂ 


ಮೀನುಗಾರಿಕೆ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


ಶ್ರೀ ವೈ.ಎನ್‌. ರುದ್ರೇಶ್‌ಗೌಡ ಅವರು ರಾಜ್ಯದಲ್ಲಿ ಸುಮಾರು ೮೦ ವರ್ಷಗಳಂದ 
ಉಳುಮೆ ಮಾಡುತ್ತಿರುವ ಸಣ್ಣ ಹಿಡುವಳ ರೈತರ ಭೂಮಿಯನ್ನು ಒತ್ತುವರಿ ಹೆಸರಿನಲ್ಪ 
ಕಂದಾಯ ಇಲಾಖಾಧಿಕಾರಿಗಳು ನೋಟಸ್‌ ನೀಡಿ ತೆರವುಗೊಳಸುತ್ತಿರುವುದರಿಂದ 
ಉಂಟಾಗಿರುವ ತೊಂದರೆಯ ಬಗ್ಗೆ ಕಂದಾಯ ಸಚಿವರ ಗಮನ ಸೆಳೆಯುವುದು. 


ಶ್ರೀಮತಿ ಶಶಿಕಲಾ ಜೊಲ್ಲೆ ಅವರು ನಿಪ್ಪಾಣಿ ನಗರದಲ್ಲ ಏಷ್ಯನ್‌ಡೆವಲಪ್‌ಮೆಂಟ್‌ 
ಖೋರ್ಡ್‌ ವತಿಯುಂದ ಕೈಗೊಳ್ಳಲಾದ ಕುಡಿಯುವ ನೀರಿನ ಯೋಜನೆ 
ಕಾಮಗಾರಿಯನ್ನು ಪೂರ್ಣಗೊಳಸದಿರುವ ಬಗ್ಗೆ ನಗರಾಭಿವೃದ್ಧಿ ಸಚಿವರ ಗಮನ 
ಸೆಳೆಯುವುದು. 


ಶ್ರೀ ಎಸ್‌.ಎನ್‌. ಸುಬ್ಧಾರೆಡ್ಡಿ ಅವರು ಲೋಕೋಪಯೋಗಿ ಇಲಾಖೆಯಲ್ಲ ತುಂಡು 
ಗುತ್ತಿಗೆ ನೆಪದಲ್ಲ ಅಧಿಕಾರಿಗಳು ಕಾಮಗಾರಿಗಳಲ್ಲ ಅವ್ಯವಹಾರ ನಡೆಸುತ್ತಿರುವ ಬಗ್ಗೆ 
ಲೋಕೋಪಯೋಗಿ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಆ. ರಘುಮೂರ್ತಿ ಅವರು ಚಳ್ಳಕೆರೆ ಕ್ಷೇತ್ರಕ್ಕೆ ಸಂಬಂಧಿಸಿದ ಚಿತ್ರದುರ್ಗ ತಾಲ್ಲೂಕಿನ 
ಬೆಳಗಟ್ಟ ಗ್ರಾಮಕ್ಕೆ ೭೦13-14ನೇ ಸಾಅನಲ್ಲ ಮಂಜೂರಾಗಿದ್ದ ಜೂನಿಯರ್‌ ಕಾಲೇಜನ್ನು 


ಪ್ರಾರಂಭಸದಿರುವ ಬಗ್ಗೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರ ಗಮನ 
ಸೆಳೆಯುವುದು. 


ಶ್ರೀಮತಿ ವಿನಿಶಾ ನೆರೋ ಅವರು ವಿಕಲಚೇತನರನ್ನು ಸರ್ಕಾರಿ ಅಭಿವೃದ್ಧಿ 
ಕಾರ್ಯಕ್ರಮಗಳಲ್ಲಿ ಸೇರ್ಪಡೆಗೊಳಸದಿರುವ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, 


ವಿಕಲಚೇತನರ ಮತ್ತು ಹಿರಿಯ ನಾಗರೀಕರ ಸಬಅಕರಣ ಹಾಗೂ ಕನ್ನಡ ಮತ್ತು 
ಸಂಸ್ಕೃತಿ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಪ್ರಸಾದ್‌ ಅಬ್ಬಯ್ಯ ಅವರು ಹುಬ್ಬಳ್ಳಿ-ಧಾರವಾಡ ಪೂರ್ವ ವ್ಯಾಪ್ತಿಯಲ್ಲಿ ಏಷಿಯನ್‌ 
ಅಭಿವೃದ್ಧಿ ಬ್ಯಾಂಕ್‌ ವತಿಯಂದ ಉತ್ತರ ಕರ್ನಾಟಕ ನಗರ ವಲಯ ಬಂಡವಾಳ 
ಹೂಡಿಕೆ ಕಾರ್ಯಕ್ರಮ ಅನ್ವಯ ಒಳಚರಂಡಿ ಮುಖ್ಯ ಮತ್ತು ಉಪಮುಖ್ಯ ಕೊಳವೆ 
ಅಳವಡಿಸುವ ಕಾಮಗಾರಿಗಳು ಪೂರ್ಣಗೊಳ್ಳದಿರುವ ಬಗ್ಗೆ ನಗರಾಭವ್ಯದ್ಧಿ ಸಚಿವರ 
ಗಮನ ಸೆಳೆಯುವುದು. 


ಪು.ತಿ.ನೋ., 


21. 


ಅರಿ. 


2೦. 


30. 


1. 


Raj M 


ಎ 
ಶ್ರೀ ಶಿವಾನಂದ ಎಸ್‌. ಪಾಟೀಲ್‌ ಅವರು ವಿಜಯಪುರ ಮಹಾನಗರ 


ಪಾಅಕೆಯು 2೦14ರಲ್ಲಿ ತಯಾರಿಸಲಾಗಿರುವ ಮಾಸ್ಟರ್‌ ಪ್ಲಾನ್‌ ಅಡಿಯಲ್ಲ ಆಸ್ತಿ 
ಕಳೆದುಕೊಂಡವರಿಗೆ ಪರಿಹಾರ ನೀಡುವಲ್ಲಿ ಆಗಿರುವ ವ್ಯತ್ಯಾಸದ ಬಗ್ಗೆ ನಗರಾಭಿವೃದ್ಧಿ 
ಸಚಿವರ ಗಮನ ಸೆಳೆಯುವುದು. 


ಶ್ರೀ ಗಣೇಶ್‌ ಪ್ರಕಾಶ ಹುಕ್ಕೇರಿ ಅವರು ಚಿಕ್ಕೋಡಿ ಭಾಗದಲ್ಲ ಜ.ವಿ.ಎಸ್‌ಸಿ : ಕಾಲೇಜನ್ನು 
ತೆರೆಯುವ ಬಗ್ಗೆ ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳು ಹಾಗೂ ಸಂಸದೀಯ 
ವ್ಯವಹಾರಗಳು, ಶಾಸನ ರಚನೆ ಮತ್ತು ಪಶುಸಂಗೋಪನೆ ಹಾಗೂ ಮುಜರಾಯಿ 
ಸಚಿವರ ಗಮನ ಸೆಳೆಯುವುದು. 


ಡಾ| ಕೆ. ಶ್ರೀನಿವಾಸ ಮೂರ್ತಿ ಅವರು ನೆಲಮಂಗಲದ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 
ಕಾಡಾನೆಗಳ ಮತ್ತು ಚಿರತೆಗಳ ಹಾವಳ ಹೆಚ್ಚಾಗಿದ್ದು ಪ್ರಾಣ ಹಾನಿ ಮತ್ತು ಬೆಳೆ 
ಹಾನಿಯಾಗಿರುವ ಬಗ್ಗೆ ಅರಣ್ಯ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಸಿ.ಎನ್‌. ಬಾಲಕ್ಕಷ್ಣ ಅವರು ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ 
ಚನ ಸ್ನರಾಯಪ ಟ್ಟ ತಾಲ್ಲೂಕಿನ ಹಿರೀಸಾವೆ-ಶ್ರವಣಬೆಳಗೊಳ ಹೋಬಳ ಮತ್ತು 
ಕ್‌ ಪೇಟೆ "ತಾಲ್ಲೂಕಿನ ಸ ಸಂತೆಬಾಚಹಳ್ಳ ಹೋಬಳಯ ಕೆರೆಗಳಗೆ ಅಫ್‌ ಮುಖೇನ 
ಕುಡಿಯುವ ನೀರಿಗಾಗಿ ಕೆರೆಗಳನ್ನು ತುಂಬಸುವ ಯೋಜನೆಯು 
ಅನುಷ್ಠಾನಗೊಳಸದಿರುವ ಬಗ್ಗೆ ಭಾರೀ ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ 


ಸೆಳೆಯುವುದು. 
4. ಅರ್ಧ ಗಂಟಿ ಕಾಲಾವಧಿ ಚರ್ಚೆ 


ಶ್ರೀ ಹೆಚ್‌.ಡಿ.ರೇವಣ್ಣ ಅವರು "ನಕಲ ದಾಖಲೆಗಳನ್ನು ನೀಡಿರುವ ಗುತ್ತಿಗೆದಾರರ ವಿರುದ್ಧ 
ಕ್ರಮ” ಬಗ್ಗೆ ದಿನಾಂಕ: ೦೨.12.2೦14ರಂದು : ಸದನದಲ್ಲ ಉತ್ತರಿಸುವ ಪ್ರಶ್ನೆ ಸಗಳ ಒಂದನೆ 
ಪಟ್ಟಯಲ್ಲನ ಪ್ರಶ್ನೆ ಸಂಖ್ಯೆ: ೦158ಕ್ಕೆ ಒದಗಿಸಿರುವ 'ಉತ್ತರಕ್ಕೆ ಚಕ ಊತ ಅರ್ಥ 
ಗಂಟೆ ಕಾಲ ಸಜ 


. ಶ್ರೀ ಆರ್‌.ಅಶೋಕ್‌, ಡಾ| ಸಿ.ಎನ್‌. ಅಶ್ಚಥ್‌ನಾರಾಯಣ ಅವರು “ರಾಜ್ಯದ ಸ ಸರ್ಕಾರಿ 


ಆಸ್ಪತ್ರೆಗಳಲ್ಲ ವೈದ್ಯರ ಕೊರತೆಯುಂದಾಗಿ ಜನಸಾಮಾನ್ಯರಿಗೆ ತೊಂದರೆಯ” ಬಗ್ಗೆ ಅರ್ಥ 
ಗಂಟಿ ಕಾಲ ಚರ್ಚಿಸುವುದು. 


ಖಿ. ಓಂಪ್ರಕಾಶ 
ಕಾರ್ಯದರ್ಶಿ 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
http://kla.kar.nic.in/assembly/lob/lob.htm 


